_ 
ಟ್ರ 
ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ : 1600 
ಸಡಸ್ಯರಾಸರು ಶ್ರೀ ಷನೀವ್‌ ವಲ್ಯಾಪುರ್‌' (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
| ಉತ್ತರಿಸುವ ದಿನಾಂಕ : 11.03.2022 ~ 
} ಉತ್ತರಿಸುವ ಸಚಿವಮಿ :. ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 
| ತುಮ 
ಸಂಖ್ಯೇ ಪಶ್ನೆ N ಉತ್ತರ 
ಅ) 1202-22ನೇ ಸಾಲಿನ ಆಯವ್ಯಯದಲ್ಲಿ 2021-22ನೇ ಸಾಲಿನ ಆಯವ್ಯಯದಲ್ಲಿ 


ಕಲ್ಯಾಣ ಕರ್ನಾಟಿಕ ಭಾಗಕ್ಕೆ ಎಷ್ಟು 
ಅನುದಾನ ನೀಡಲಾಗಿದೆ; (ಪೂರ್ಣ ವಿವರ 
ನೀಡುವುದು) - 


ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಗೆ 
ರೂ.149297 ಕೋಟಿಗಳ ಅನುದಾನವನ್ನು ನಿಗದಿ 
ಪಡಿಸಿರುವಂತೆ" ಈಗಾಗಲೇ ಪೂರ್ಣ ಅನುದಾನ 
ನೀಡಲಾಗಿದೆ. . ; 


ಅಲ್ಲದೇ ಕರ್ನಾಟಕ ಅಭಿವೃದ್ದಿ 
ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಲು 
ಯೋಜನಾ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಿರುವ' 
ಅವಲೋಕನ ' ತಂತ್ರಾಂಶದಲ್ಲಿರುವಂತೆ ಕಲ್ಯಾಣ 
ಕರ್ನಾಟಿಕ ಪ್ರದೇಶದ ಅಭಿವೃದ್ಧಿಗಾಗಿ ಇತರೆ 
ಇಲಾಖೆಗಳಿಂದ 'ಪ್ರಸಕ ಸಾಲಿನಲ್ಲಿ ರೂ.16030.28 
ಕೋಟಿಗಳ ಅನುದಾನವನ್ನು ಒದಗಿಸಲಾಗಿದೆ. 
ವಿವರಗಳನ್ನು ಅಸುಬಂಧ-1ರಲ್ಲಿ ನೀಡಲಾಗಿದೆ. . 


ಹಾಗೂ ವಿಶೇಷ ಅಭಿವೃದ್ಧಿ ಯೋಜನೆಯಡಿ 
ಕಲ್ಯಾಣ ಕರ್ನಾಟಕ ಪುದೇಶದ ಅಭಿವೃದ್ಧಿಗಾಗಿ 
2021-22ನೇ ಸಾಲಿನಲ್ಲಿ ಕಲಬುರಗಿ ವಿಭಾಗಕ್ಕೆ 
ರೂ.121035.85 ಲಕ್ಷಗಳ ಅನುದಾನವನ್ನು 
ಒದಗಿಸಲಾಗಿದೆ. ವಿವರಗಳನ್ನು ಅನುಬಂಧ-2ರಲ್ಲಿ 
ನೀಡಲಾಗಿದೆ. 


Page 10f2 


ಕಲ್ಯಾಣ ಕರ್ನಾಟಕ ಮಂಡಳಿಗೆ ಎಷ್ಟು 


ತಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಗೆ 


ಆ) 
ಅನುದಾನ ನೀಡಲಾಗಿದೆ; ಈವರೆಗೆ | ರೂ.1492.97 ಕೋಟಿಗಳ ' ಅನುದಾನವನ್ನು 
ಮಂಡಳಿಯಿಂದ ಖರ್ಚಾಗಿರುವ ಬೆಚ್ಚ ಬಿಡುಗಡೆ ಮಾಡಲಾಗಿದೆ. ಮಂಡಳಿಯಿಂದ 
ಎಷ್ಟು; (ಜಿಲಾವಾರು ಮಾಹಿತಿ | ಜಿಲ್ಲಾವಾರು ಖರ್ಚಾಗಿರುವ ವೆಚ್ಚದ 'ವಿವರ ಈ 
ನೀಡುವುದು) - ಕೆಳಗಿನಂತಿದೆ. 
k (ರೂಸೋಟಿಗಳಲ್ಲಿ) 
ಕು. ಜಿಲ್ಲೆ ಒಟ್ಟು ವೆಚ್ಛ 
8 , | ಸಂ 
| 1 [ಬೀದರ "14390 
2 [ಕಲಬುರಗಿ 247.79 K 
3 | ಯಾದಗಿರಿ 140.10 | 
i 4 ರಾಯಚೂರು 13294 | 
5 | ಕೊಪ್ಪಳ 138.41 
6 |ಬಳ್ಳಾರಿ- 128.58 
ಇ) | ಕಲ್ಯಾಣ ಕರ್ನಾಟಕ ಬಾಗಕೆ, 3000 ಕೋಟಿ ಇಲ್ಲ 
ಹೆಚ್ಚುವರಿ ಹಣ ನೀಡುವುದಾಗಿ ಭರವಸೆ 44 
ನೀಡಲಾಗಿದ್ದು; ಈ ಅನುದಾನ 2022-23ನೇ ಸಾಲಿನ ಆಯವ್ಯಯ 
ಬಿಡುಗಡಯಾಗಿದೆಯೇ; ಹಾಗಿದ್ದಲ್ಲಿ ಯಾವ ಭಾಷಣದಲ್ಲಿ . ಕಲ್ಯಾಣ ಕರ್ನಾಟಕ 
ಕಾಲಮಿತಿಯೊಳಗೆ ಅಸುದಾನ ಬಿಡುಗಡೆ ಪ್ರದೇಶಾಭಿವೃದ್ದಿ ಮಂಡಳಿಗೆ ರೂ.3000.00 
ಮಾಡಲಾಗುವುದು? (ಪೂರ್ಣ ವಿವರ ಕೋಟಿಗಳನ್ನು ನೀಡಲಾಗುವುದು ಎಂದು ಮಾನ್ಯ 
ನೀಡುವುದು) ಮುಖ್ಯಮಂತಿಯವರು ಘೋಷಿಸಿರುತ್ತಾರೆ. 


ಸಂಖ್ಯೆ: ಪಿಡಿಎಸ್‌ 60 ಹೆಚ್‌ ಕೆಡಿ 2022 


ಯೋಜನೆ, ಕಾರ್ಯಕ್ರಮ ೦ಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು. 


Page 2 0f2 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1600ರ ಅನುಬ೦ಂಧ-1 


KK region Districts progress during 2021-22 (upto January 22) 


{(Rs.in Crore) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1600ರ ಅನುಬಂಧ-2 . 
2021-22ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ದಿ ಯೋಜನೆಯಡಿ ಇಲಾಖೆಗಳಿಂದ 
ಕಲಬುರಗಿ ವಿಭಾಗಕ್ಕೆ ನಿಗದಿ ಪಡಿಸಿದ ಅನುದಾನದ ವಿವರ 


ಕ ; yE 
ವಿಭಾಗ ಜಿಲ್ಲೆಗಳು ತಾಲ್ಲೂಕು ಸಿಡಿಐ 
ಸಂ. 
+ TT 
1 2 3 4 5 6 
- pe + 
1 [ಸಂಡೂರು - 0.25 1771.38 
2 [ಕೂಡ್ಲಗಿ | 026 "] 1985.85 
72 
3 [ಸಿರಗುಪ್ಪ 0.14 1438.55 
ಬಳ್ಳಾರಿ | | 
4 |ಹೆಚ್‌.ಬಿ.ಹಳ್ಳಿ 0.16 1407.87 
ll ene TE 
5 [ಹಡಗಲಿ 019 1742.54 
F ವಿ Bs p ie ನ 1 
71 | ಹರಪನಹಳ್ಳಿ 028 3617.62 
Hy [4 
ಬಳ್ಳಾರಿ ಜಿಲ್ಲೆಯ ಒಟ್ಟು | 128 | 11963.81 
[6 [uy 0.26 9093.91 | 
7 |ಹುಮ್ನಾಬಾದ್‌ | 027 2075.31 
ಬೀದರ್‌ ೬ J 
8 | ಬಸವಕಲ್ಯಾಣ | 631 4235.22 
- Hl 
ಕಲಬುರಗಿ 9 |ಔರಾದ್‌ 035 3356.30 
| ಬೀದರ್‌ ಜಿಲ್ಲೆಯ ಒಟ್ಟು 1.19 18760.75 
10 [ಶಾಹಪೂರ 038 | 307312 
ಯಾದಗೀರ್‌ [1 [ತೂರಪೂರ 130 EF 7077.26 | 
12 | ಯಾದಗಿರಿ 0.33 7296.34 
L J 13 
ಯಾದಗೀರಿ ಜಿಲ್ಲೆಯ ಒಟ್ಟು 1.01 17446.72 
| 
13 [2eao 02 | 2204.90 
14 | ಚಿತ್ತಾಪುರ | 035 4675.28 
ಕಲಬುರಗಿ [15 [ಅಫಜಲ್‌ ಪುರ | 038 8915.29 
16 | ಅಳಂದ 0.39 3035.93 
17 | ಚಿಂಚೋಳಿ 0.43 3118.29 


Page 1 of 2 


IE 
ವಿಭಾಗ ಜಿಲ್ಲೆಗಳು" ತಾಲ್ಲೂಕು ಸಿಡಿಐ 
| t 'ಸಂ. , . 
Ne ನ 
jo [3° : 5 

18 | ಜೇವರ್ಗಿ 1043 4253.68 
19 | ಕಲಬುರ್ಗಿ 0.11 3594.56 

L 
ಕಲಬುರಗಿ ಜಿಲ್ಲೆಯ ಒಟ್ಟು 2.37 29797.94 
| 20 | ಸಿಂಧನೂರು 0.22 4471.69 
21 |ಮಾನ್ತಿ 0.31 2831.24 
ರಾಯಚೂರು [22 | ಲಿಂಗಸೂರು 037 2906.36 
ರ ವ 2 [ದೇವದುರ್ಗ 047 3557.52 
24 | ರಾಯಚೊರು 0.13 17285.84 
ರಾಯಚೂರು ಜಿಲ್ಲೆಯ ಒಟ್ಟು [1s 31052.64 
25 [ಕುಷಿ [036 398115 

le 
26 | ಯೆಲಬುರ್ಗ 0.37 3011.38 
ಕೊಪ್ಪಳ 
27 | ಕೊಪ್ಪಳ 0.19 3405.01 
28 | ಗಂಗಾವತಿ 0.07 1616.46 
ಕೊಪ್ಪಳ ಜಿಲ್ಲೆಯ ಒಟ್ಟು 0.99 12014.00 
5 8 

ಕಲಬುರಗಿ ವಿಭಾಗದ ಒಟ್ಟು 8.34 121035.85 


Page 20f2 


